ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 1480 (1806) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಶಶೀಲ್‌ ಜಿ. ನಮೋಶಿ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 

ವಿಷಯ: ಕಲ್ಯಾಣ ಕರ್ನಾಟಿಕ ಪ್ರದೇಶದ ಸ್ಥಳೀಯ ವೃಂದದ ಪಂಚಾಯತ್‌ ಅಬಿವೃದ್ಧಿ ಅಧಿಕಾರಿಗಳನ್ನು 


ಸಹಾಯಕ ನಿರ್ದೇಶಕರ ಹುದ್ದೆಗೆ ಬಡಿ ನೀಡುವ ಕುರಿತು 


(ಅ) ಕಲ್ಯಾಣ ಕರ್ನಾಟಿಕ ಪ್ರದೇಶದ ಸ್ಥಳೀಯ ವೃಂದದ ಪಂಚಾಯತ್‌ ಅಬಿವೃದ್ದಿ 
ಅಧಿಕಾರಿಗಳನ್ನು ಸಹಾಯಕ ನಿರ್ದೇಶಕರ ಹುದ್ದೆಗೆ ಬಡ್ಡಿ ನೀಡದೇ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಕಲ್ಯಾಣ ಕರ್ನಾಟಿಕ ಪ್ರದೇಶದ ಸ್ಥಳೀಯ ವೃಂದದ ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿಗಳು ಸಹಾಯಕ ನಿರ್ದೇಶಕರ ಹುದೆಗೆ ಬಡಿಗಾಗಿ, ಕರ್ನಾಟಕ ಆಡಳಿತಾತ್ಮಕ 
ನ್ಯಾಯಮಂಡಳಿಯಿಂದ ಆದೇಶ ಪಡೆದರೂ ಬಡ್ತಿ ವೀಡದೇ ಇರುವುದಕ್ಕೆ 
ಕಾರಣಗಳೇನು; 


(ಇ) ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗಳು ಖಾಲಿ 
ಇರುವ ಕಾರಣ ಗ್ರಾಮೀಣಾಭಿವೃದ್ದಿ ಅಡಚಣೆಯಾಗುತ್ತಿರುವುದು ಸರ್ಕಾರ 
ಗಂಭೀರವಾಗಿ ಪರಿಗಣಿಸದೇ ಇರಲು ಕಾರಣವೇನು; 


(ಈ) ಕಲ್ಯಾಣ ಕರ್ನಾಟಿಕ ಪ್ರದೇಶದ ಪಂಚಾಯತ್‌ ಅಬಿವೃದ್ಧಿ ಅಧಿಕಾರಿಗಳಿಗೆ 
ಯಾವಾಗ ಬಡ್ತಿ ನೀಡಲಾಗುವುದು? 


